ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 19ನೇ ಮಾರ್ಚ್‌, 2೦15 
(ಸಮಯ: ಬೆಳಗ್ಗೆ 11.0೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಹದಿಮೂರನೇ ಪಟ್ಟ 
ಆ) ದಿನಾಂಕ 16.03.2೦15ರ ಹತ್ತನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ; ಸಮಾಜ ಕಲ್ಯಾಣ ಹಾಗೂ 
ಶ್ರೀ ಈಶ್ವರ ಭೀಮಣ್ಣ ಖಂಡ್ರೆ ಅವರ ಚುಕ್ಕೆ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವ! 


ಗುರುತಿನ ಪ್ರಶ್ನೆ ಸಂಖ್ಯೆ: ೦4(೨೦೮7೦) 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿಮೂರನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 

ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦14ಕ್ಕೆ 
ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಟಪರಿಶೋಧಕರು 
ನೀಡಿರುವ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳು ಹಾಗೂ ಸಾಮಾನ್ಯ ಮತ್ತು 
ಸಾಮಾಜಕ ವಲಯ ಮೇಅನ ವರದಿ (ಸಂಖ್ಯೆ-10)ಯನ್ನು ಸಭೆಯ ಮುಂದಿಡುವುದು. 


3. ವರದಿಯನ್ಮ್ಕೊಪ್ಲಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಖಾಸಗಿ 
ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 2೦14-15ನೇ ಸಾಅನ 
ಸಮಿತಿಯ ಒಂದನೇ ವರದಿಯನ್ನು ಒಪ್ಪಿಸುವುದು. 


ಹು.ತಿ.ನೋ., 


4. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು 


ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕ, 2೦15 

ಡಾ। ಶಾಮನೂರು ಶಿವಶಂಕರಪ್ಪ (ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು) ಅವರು:- 

ಅ) 2೦15ನೇ ಸಾಅನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ(ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿಂದ ಎಂ.ಕಾರಜೋಳ, ಬಸವರಾಜ 


ಬೊಮ್ಮಾಯಿ, ಸಿ.ಟ. ರವಿ ಮತ್ತು ವಿ.ಸುನಿಲ್‌ ಕುಮಾರ್‌ ಅವರು ರಾಜ್ಯಾದ್ಯ೦ತ 
ಅ೦ತರ್ಜಲ ಮಟ್ಟ ಕುಸಿಯುತ್ತಿರುವ ಹಿನ್ನೆಲೆಯಲ್ಲ ರಾಜ್ಯದ ಕೆರೆಗಳು ಒಣಗಿ 
ಜನ-ಜಾನುವಾರುಗಳಗೆ ಕುಡಿಯುವ ನೀರಿಗೆ ವಿಪರೀತ ತೊ೦ದರೆಯಾಗುತ್ತಿರುವ ಬಗ್ಗೆ 
ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


| 6 .ವಿತ್ತೀಯ ಕಾರ್ಯಕಲಾಪಗಳು | 


"2೦15-16ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ”. 


ಸೆ 


7. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ವಿ.ಸುಸೀಲ್‌ಕುಮಾರ್‌ ಅವರು ಕಳೆದ ಡಿಸೆಂಬರ್‌ ತಿಂಗಳನಿಂದ ಯಾವುದೇ 
ಗ್ರಾಮ ಪಂಚಾಯತ್‌ಗಳಲ್ಲಿ ಕಟ್ಟಡ ನಿರ್ಮಾಣ ಪರವಾನಗಿ ನೀಡದೆ ಜನಸಾಮಾನ್ಯರಿಗೆ 
ಗ್ರಾಮಪಂಚಾಯತ್‌ನಿಂದ ನಿರಾಕ್ಷೇಪಣಾ ಪತ್ರ ಪಡೆಯುವಲ್ಲ ತೊ೦ದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


2. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ರಾಜ್ಯದ ಬಹುತೇಕ ಜಲ್ಲೆಗಳಲ್ಲ ಅಕಾಅಕ 


ಮಳೆಯುಂದಾಗಿ ವಿಜಯಪುರ ಜಲ್ಲೆಯಲ್ಲ ೨೦೦ಕೋಟಗೂ ಅಧಿಕ ಮೌಲ್ಯದ ದ್ರಾಕ್ಷಿ 
ಬೆಳೆ ನಾಶವಾಗಿರುವುದರಿಂದ, ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ.., 


ಎ 
ಇ ಲ್ವ ಜ್‌ 


ಇ. ಶ್ರೀ ಕೆ.೫. ಬೋಪಯ್ಯ ಅವರು ವಾಜಪೇಂ ಆರೋಗ್ಯಶ್ರೀ ಯೋಜನೆಯಡಿ 
ಐ.ಪಿ.ಎಲ್‌ ಕಾರ್ಡುದಾರರಿಗೆ ಚಿಕಿತ್ಸೆ ನೀಡಲು ಗುರುತಿಸಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ 
ರೋಗಿಗಳಗೆ ಚಿಕಿತ್ಸೆ ನೀಡಲು ನಿರಾಕರಿಸುತ್ತಿರುವವರ ಮೇಲೆ ಸೂಕ್ತ ಕ್ರಮ 
ಕೈಗೊಳ್ಳುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


4. ಶ್ರೀ ಜ.ಎನ್‌.ವಿಜಯಕುಮಾರ್‌ ಅವರು ಬೆ೦ಗಳೂರಿನ ವಿಕ್ಟೋರಿಯಾ ಅಸು ಸ್ಪತ್ರೆಯ 
ಇನ್ಸ್‌ಟಟ್ಯೂಟ್‌ ಆಫ್‌ ನೆಫ್ರೋ-ಯುರಾಲಜ ಸಂಸ್ಥೆ ಸ್ಥೆಯು ಹೊಸ ದಾಗಿ ಡಯಾಲಸಿ 
ಯಂತ್ರಗಳನ್ನು ಖರೀದಿಸಿರುವುದರಿ೦ದ. ಹಳೆಯ ಯಂತ್ರಗಳನ್ನು ಜಲ್ಲಾ ಆಸ್ಪತ್ರಗೆ 
ಹಸ್ಸಾಂತರಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


೮. ಶ್ರೀ ಯು.ಬ. ಬಣಕಾರ್‌ ಅವರು ದಿನಾಂಕ; ೦1.೦೮.1೨87ರಿ೦ದ ೦1.೦7.1೨೨5ರ 
ವರೆಗಿನ ಅವಧಿಯಲ್ಲ ಪ್ರಾರಂಭವಾದ, ಸಾಮಾನ್ಯ ಆಡಳತ ಮಂಡಳಯವರು ಸತತ 
27ವರ್ಷಗಳ೦ದ ನಡೆಸುತ್ತಿರುವ ಪದವಿ ಮಹಾವಿದ್ಯಾಲಯಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ. ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


8. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


ತೀ ಕೆ.ಗೋಪಾಲಯ್ಯ ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


"ಸಹಕಾರ ಬ್ಯಾಂಕುಗಳು ಹಾಗೂ ಅರ್ಬನ್‌ ಕೋಟಆಪರೇಟವ್‌ ಬ್ಯಾಂಕುಗಳು 
ಮತ್ತು ಇತರೆ ಸಹಕಾರಿ ಬ್ಯಾಂಕುಗಳು ಪ್ರತಿವರ್ಷ ಗಳಸುವ ಲಾಭದ ಮೇಲೆ 
ಆದಾಯ ತೆರಿಗೆ ವಿಧಿಸುತ್ತಿರುವುದನ್ನು ಕೈಟಡಬೇಕೆ೦ದು" ರಾಜ್ಯ ಸರ್ಕಾರವು 
ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲು ಈ ಸದನವು ನಿರ್ಣಯಿಸುತ್ತದೆ. 


ಪಿ. ಓ೦ಪ್ರಕಾಶ 
ಕಾಯ್‌ದರ್ಶಿ 


Ray N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(hutp://kla.kar.nic.in/assembly/lob/lob.htm) 


